ರೆಡ್‌ ಸಾಯಿಲ್‌ ಸ್ಪ್ರಿಂಗ್‌ | ಮಕ್ಕಳಿಗಾಗಿ ಒಂದು 


'ರೆಡ್‌ ಸಾಯಿಲ್‌ ಪ್ರಿಂಗ್‌' ಎಂಬುದು 7-12 ವರ್ಷದ ಮಕ್ಕಳಗಾಗಿ ಆರಂಭಸಿದ ಪ್ರಕೃತಿಗೆ ಸಂಬಂಧಪಟ್ಟ ಮುದ್ರಿತ ಪತ್ರಿಕೆಯಾಗಿದೆ. ಇದರ 
ಪರಿಕಲ್ಲನೆಯು ಅಮ್ಯತಾ ಪ್ರೀತಂ (ಸಹ ಸಂಸ್ಥಾಪಕರು ಹಾಗೂ ಪ್ರಧಾನ ಸಂಪಾದಕರು) ಹಾಗೂ ಸೆಂಧಿಲ್‌ ನಾಥನ್‌ (ಸಹ ಸಂಸ್ಥಾಪಕರು 
ಹಾಗೂ ಸೃಜನಶೀಲ ನಿರ್ದೇಶಕರು) ಅವರದಾಗಿದ್ದು, ಮಕ್ಕಳನ್ನು ನೈಸರ್ಗಿಕ ಪ್ರಪಂಚದೊಂದಿಗೆ ಬೆಸೆಯುವ ಆಶಯದೊಂದಿಗೆ ಭೂಗ್ರಹದ 
ಮೇಲೆ ಮನುಷ್ಯ ಹಾಗೂ ಪ್ರಕೃತಿ ಹೇಗೆ ಮತ್ತು ಯಾವ ರೀತಿಯಲ್ಲ ಜೀವಜಾಲವನ್ನು ರೂಪಿಸುತ್ತದೆ ಎಂಬುದನ್ನು ಸೋದಾಹರಣವಾಗಿ 
ವಿವರಿಸಲಾಗುತ್ತದೆ. 


ಸೆಂಧಿಲ್‌ ನಾಥನ್‌ (ಎಸ್‌.ಎನ್‌) ಅವರು ಶೆಫಾಅ ತ್ರಿಪಾಠಿ ಮೆಹ್ತಾ (ಎಸ್‌.ಟ.ಎಂ) ಅವರೊಂದಿಗೆ ಇಲ್ಲ ಮಾತನಾಡಿದ್ದಾರೆ. 


RED SOIL SPKING RED S6 SPRING 


A Nature Magazinc for Children A Nature Magazine for Children 


ಎಸ್‌.ಟ.ಎಂ: 'ರೆಡ್‌ ಸಾಯಿಲ್‌ ನೇಚರ್‌ ಫ್ಲೇ' ಮೊದಲು ಬಂದಿತು... ಹಾಗಾಗಿ ಅದರಿಂದಲೇ ಪ್ರಾರಂಭಸೋಣ. ಬೆಳೆಯುತ್ತಿರುವ ಮೆಟ್ರೋ 
ನಗರದ ಮಕ್ಕಳಗೆ ಪ್ರಕೃತಿಯ ಸಾಂಗತ್ಯವೇ ಅಪರೂಪವಾಗುತ್ತಿರುವ ಈ ಸಂದರ್ಭದಲ್ಲ ನೀವು ಸೃಷ್ಟಿಸಿರುವ ಈ ವಿಶಿಷ್ಟ ಅವಕಾಶಕ್ಕೆ 
ಸ್ಫೂರ್ತಿ ಏನು? 


ಎಸ್‌.ಎನ್‌: ಮಕ್ಕಳ ಆಟಕ್ಕೆ ಅಗತ್ಯವಾದ ನೈಸರ್ಗಿಕ ಪರಿಸರವನ್ನು ನಗರ ಪ್ರದೇಶಗಳು ಹೊಂದಿಲ್ಲ ಎಂಬುದನ್ನು ನಾವು 
ಹೋಷಕರಾದಾಗಲೇ ಅರಿತುಕೊಂಡೆವು. ಇಲ್ಲ ಮಕ್ಷಳಗೆ ಮರ ಹತ್ತಲು ಅವಕಾಶವಿಲ್ಲ, ಹುಲ್ಲನ ಇಳಅಜಾರಲ್ಲ ಉರುಳುವ ಅನುಭವವಿಲ್ಲ. 
ಮರಕಲ್ಲ ಗೂಡು ಕಟ್ಟುವುದಕ್ಲಾಗಅ. ಇರುವೆಗಳ ಸಾಲನ್ನು ಹಿಂಬಾಅಸುವ ಖುಷಿಯಾಗಅ ಇಲ್ಲವೇ ಇಲ್ಲ! ಮಕ್ಕಳ ರಜೆ ಹಾಗೂ 
ಮನರಂಜನಾ ಚಟುವಟಕೆಗಳು ಏನಿದ್ದರೂ ಒಂದು ಶಾಪಿಂಗ್‌ ಮಾಲ್‌ ಸುತ್ತುವುದು, ಇಲ್ಲವೇ ಮೊಬೈಲ್‌ ಘೋನ್‌ ಹಾಗೂ ವಿಡಿಯೋ 
ಗೇಮ್‌ ಆಡುವುದೇ ಆಗಿದ್ದು ಇವುಗಳು ಮಕ್ಷಳಲ್ಲ ನಿಷ್ಟಿಯತೆ, ಹತಾಶೆ, ಆಕ್ರಮಣಶೀಲತೆಯಂತಹ ತಾಮಸ ಗುಣಗಳನ್ನು 
ಬೆಳೆಸುವಂತಾಗಿರುತ್ತವೆ. ನಿಸರ್ರದ ಜೊತೆ ಕಾಲ ಕಳೆಯುವ ಖುಷಿಯಿಂದ ಅವರನ್ನು ನಾವು ವಂಚಿಸುತ್ತಿದ್ದೇವೆ. ವಿಷಾದವೆಂದರೆ, 
ಇದರಿಂದಾಗಿ ನಮ್ಮ ಭೂಮಿಯ ಬಗ್ದೆ ಏನೇನೂ ಅರಿವಿಲ್ಲದ, ಶೂನ್ಯ ಜ್ಞಾನ ಹೊಂದಿರುವ ಪೀಅಗೆಯನ್ನು ನಾವು ಜಗತ್ತಿಗೆ ಕಾಣಿಕೆಯಾಗಿ 
ನೀಡುತ್ತಿದ್ದೇವೆ. 


[Y ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


ನಗರದಲ್ಲ ನೈಸರ್ಗಿಕ ಪರಿಸರಗಳ ನಿರ್ಣಾಯಕ ಅಗತ್ಯವನ್ನು ನಾವು ಅರಿತುಕೊಂಡಂತೆ, 2೦16ರಲ್ಪ. 'ರೆಡ್‌ ಸಾಯಿಲ್‌ ನೇಚರ್‌ ಪ್ಲೇ" 
ಎಂಬ ನೈಸರ್ಗಿಕ ಆವಾಸಸ್ಥಾನವನ್ನು ಬೆಂಗಳೂರಲ್ಲ ಮಕ್ಕಆಗಾಗಿ ಅಭವೃದ್ಧಿಪಡಿಸಲು ತೀರ್ಮಾನಿಸಿದೆವು. ಇಲ್ಲ ಮಕ್ಕಳು ಪ್ರಕೃತಿಯಲ್ಲಿ 
ಬೆರೆತು. ಮೈಮರೆತು. ವಿಸ್ಕಯಗೊಂಡು. ಅನ್ನೇಷಣಿ ಮಾಡುತ್ತಾ. ಹೊಸ ವಿಷಯಗಳಗೆ ತೆರೆದುಕೊಳ್ಳುತ್ತಾ, ನಿಸರ್ಗದ ಜತೆ ಸಂಪರ್ಕ 
ಸಾಧಿಸುತ್ತಾ. ಖುಷಿಯನ್ನು ಅನುಭವಿಸುತ್ತಾರೆ. 


ರೆಡ್‌ ಸಾಯಿಲ್‌ ನೇಚರ್‌ ಫ್ಲೇ. ಸುಮಾರು ಎರಡು ಎಕರೆ ವಿಸ್ತೀರ್ಣದಲ್ಲ. ಬೆಂಗಳೂರು ನಗರದಲ್ಲ ಪ್ರಕೃತಿ ಹಾಗೂ ಮಕ್ಕಳನ್ನು 
ಸೇರಿಸುವ ಮೊಟ್ಟಮೊದಲ ಪ್ರಕೃತಿ ಆಟದ ನೆಲೆವೀಡಾಗಿದೆ. ಬಂಜರು ಭೂಮಿಯೊಂದನ್ನು ದೇಶೀಯ/ಸ್ಥಆೀಯ ಮರಗಳನ್ನು 
ನೆಡುವ ಮೂಲಕ. ವಿವಿಧ ತರಕಾರಿಗಳು. ಧಾನ್ಯಗಳು. ಗಿಡಮೂಲಅಕೆಗಳು ಹಾಗೂ ಸಸ್ಯಗಳನ್ನು ವ್ಯಾಪಕವಾಗಿ ಬೆಳೆಸುವುದರ 
ಮೂಲಕ ಪುನಶ್ಲೇತನಗೊಆಸಲಾಯುತು. ಇಲ್ಪ್ಲನ ಪರಿಸರ ಸುಸ್ಲಿರವಾಗಿದ್ದು, ನಿರ್ಮಿಸಿರುವ ಕಟ್ಟಡಗಳೆಲ್ಲವೂ ನೈಸರ್ಗಿಕ ಕಟ್ಟಡ 
ಸಾಮದ್ರಿಗಳ೦ದ ಮಾಡಲ್ಪಟ್ಟವೆ. ಮಳೆ ನೀರು ಕೊಯ್ದು ಹಾಗೂ ಸಾವಯವ/ಮಿಶ್ರಗೊಬ್ಬರದಂತಹ ಸಾಂಪ್ರದಾಯಕ ಪಧ್ಧತಿಗಳನ್ನೇ 
ಇಲ್ಲ ಅನುಸರಿಸಲಾಗುತ್ತಿದೆ. ಎಳೆಯ ಮನಸ್ಸುಗಳು ಪ್ರಕೃತಿಯನ್ನು ಶಾಂತವಾಗಿ, ನಿರುಮ್ಮಳವಾಗಿ ಅನುಭವಿಸಲು, ಅನ್ವೇಷಿಸಲು 
ಇದು ಪ್ರೇರೇಪಿಸಿ, ಉದ್ದೀಪನಗೊಳಆಸಲು ಪ್ರಯತ್ನಿಸುತ್ತದೆ. ಇಲ್ಲ ಮಕ್ಕಳು ಮನಸೋಇಚ್ಛೆ ಓಡಬಹುದು, ಮರ ಹತ್ತಬಹುದು, 
ಬಂಡೆಕಲ್ಲುಗಳ ಮೇಲೆ ಜಗಿಯಬಹುದು, ನೀರಲ್ಲ ಮಣ್ಣಲ್ಲ ಆಡಬಹುದು, ಬಣ್ಣಬಣ್ಣದ ಚಿಲ್ಲೆಗಳನ್ನು, ಪಕ್ಷಿಗಳನ್ನು. ಜಲಸಸ್ಯಗಳನ್ನು 
ವೀಕ್ಷಿಸುತ್ತಾ... ಸುರಂಗಗಳೊಳಗೆ ಹಡಬಹುದು!... ಮಕ್ಕಳ ಆಸಕ್ತಿಗನುಸಾರವಾಗಿ ಪ್ರಕೃತಿಯೊಂದಿಗೆ ಇಲ್ಲ ಆಟವಾಡಲು ಅನಂತ 
ಅವಕಾಶಗಳವೆ. 


ಎಸ್‌.ಟ.ಎಂ: ರೆಡ್‌ ಸಾಯಿಲ್‌ ಸ್ವಿಂಗ್‌... ಭಾರತದಲ್ಲೇ ಪ್ರಕೃತಿಗೆ ಸಂಬಂಧಪಟ್ಟ ಮೊಟ್ಟಮೊದಲ ಪತ್ರಿಕೆಯಾಗಿದೆ. ಇದರ ಹಿಂದಿನ 
ಆಲೋಚನೆ ಏನು? 


ಎಸ್‌.ಎನ್‌ : ಕೋವಿಡ್‌ ಸಾಂಕ್ರಾಮಿಕ ಕಾಲದಲ್ಲ ರೆಡ್‌ ಸಾಯುಲ್‌ ನೇಚರ್‌ ಪ್ಲೇ ತಾಣವನ್ನು ತಾತ್ಗಾಅಕವಾಗಿ ಮುಚ್ಚಬೇಕಾಯುತು. ಆ 
ಸಮಯದಲ್ಲ ನಾವು ಮಕ್ಕಳಗೆ ಮತ್ತೆ ಪ್ರಕೃತಿಯ ವಿಸ್ಕಯಗಳನ್ನು ತೋರಲು ಪರ್ಯಾಯ ಮಾರ್ಗಗಳನ್ನು ಯೋಚಿಸುತ್ತಿರುವಾಗ ನಮಗೆ 
ಈ ಪತ್ರಿಕೆಯ ಆಲೋಚನೆ ಹೊಳೆಯಿತು. 


ರೆಡ್‌ ಸಾಯುಲ್‌ ಪಿಂಗ್‌ ನಿಯತಕಾಅಕವು ನಮ್ಮ ಕಾರ್ಯದ ಮತ್ತೊಂದು ಮಾಧ್ಯಮವಾಗಿದ್ದು, ಇದು ನಮ್ಮ ಭೂಗ್ರಹದ ಬಧ್ಗೆ ವಿಶೇಷ 
ಜ್ಞಾನವನ್ನು ಮಕ್ಕಳಗೆ ಪ್ರಸ್ತುತಪಡಿಸುತ್ತದೆ. ಈ ನಿಯತಕಾಅಕದ ಮೂಲಕ ಮತ್ತಷ್ಟು ಹೆಚ್ಚನ ಮಕ್ಕಳನ್ನು ತಲುಪಲು ನಾವು ಉದ್ದೇಶಿಸಿದ್ದೇವೆ. 
ನಮ್ಮ ನಿಸರ್ಗ ಆಟದ ಪರಿಸರ, ರೆಡ್‌ ಸಾಯುಲ್‌ ನೇಚರ್‌ ಪ್ಲೇ ಜನವರಿ 2೦೭೦ರಿಂದ ಪುನರಾರಂಭಗೊಂಡಿದೆ ಹಾಗೂ ವೀಕ್ಷಣೆಗೆ 
ಮುಕ್ತವಾಗಿದೆ. 


ಎಸ್‌.ಟ.ಎಂ: ಮಕ್ಕಳು ಪ್ರಕೃತಿಯೊಂದಿಗೆ ಬೆರೆಯಲು, ಅನುಭವಿಸಲು ಹಾಗೂ ಅದರಲ್ಲ ತಮ್ಮನ್ನು ತಾವೇ ತೊಡಗಿಸಿಕೊಳ್ಳುವ ಸಂಪರ್ಕ 
ಸೇತುವಾಗಿ ನೀವು ಇದನ್ನು ಕಂಡಿದ್ದೀರಿ. ಪ್ರಸ್ತುತ ಕಾಲಘಟ್ಟದಲ್ಲ ಹಿಂದೆಂದಿಗಿಂತಲೂ ಪ್ರಕೃತಿ ಸಂರಕ್ಷಣೆಯ ಉದ್ದೇಶ ಹಿರಿದಾಗಿದ್ದು, ಎಲ್ಲರ 
ಗಮನ ಇದರತ್ತ ಕೇಂದ್ರೀಕೃತವಾಗಬೇಕಿದೆ. ಪ್ರಕಯದ ಆತಂಕವನ್ನು ಸೃಷ್ಟಿಸದೆ ಅಪೇಕ್ಷಿತ ಪರಿಣಾಮವನ್ನು ಎಳೆಯ ಓದುಗರ ಮೇಲೆ 
ಬೀರಲು ಈ ಸಂದೇಶವು ಎಷ್ಟು ಸುಲಭ ಅಥವಾ ಕಷ್ಟಕರವಾಗಿದೆ? 


ಎಸ್‌.ಎನ್‌: 'ರೆಡ್‌ ಸಾಯುಲ್‌ ಸ್ರಿಂಗ್‌' ಮಕ್ಕಳಗೆ ಪ್ರಕೃತಿಯನ್ನು ಹೇಗೆ ಗ್ರಹಿಸಬೇಕು, ತಮ್ಮ ಪರಿಸರವನ್ನು ಹೇಗೆ ಗೌರವಿಸಬೇಕು 
ಎಂಬುದರ ಬಗ್ಗೆ ಆಳವಾದ ಭದ್ರಬುನಾದಿಯನ್ನು ಒದಗಿಸುತ್ತದೆ. ರೆಡ್‌ ಸಾಯುಲ್‌ ಸ್ವಿಂಗ್‌ ಮುಂದಿನ ಪೀಳಅಗೆಯ ಮಕ್ಕಳನ್ನು ಸಮಾಜ 
ಪ್ರವರ್ತಕರಾಗಲು. ಈ ಭೂಮಿಯ ಪಾಲಕರಾಗಲು ಪ್ರೇರೇಪಿಸುತ್ತದೆ. ನಾವೆಲ್ಲರೂ ಜೀವಜಾಲದ ಮೂಲಕ ಪರಸ್ಪರ ಸಂಪರ್ಕ ಹೊಂದಿದ್ದು: 
ಈ ಪರಸ್ಪರ ಸಂಪರ್ಕವೇ ನಮ್ಮ ಜೀವನ ಇಲ್ಲ ಉಳಯುವಂತೆ ಮಾಡಿದೆ ಎಂಬ ಸಂದೇಶವನ್ನು ಮಕ್ಕಳೊಂದಿಗೆ ಹಂಚಿಕೊಳ್ಳಲು 
ಆಶಿಸುತ್ತೇವೆ. 


ಎಸ್‌.ಟ.ಎಂ: ಪತ್ರಿಕೆಯನ್ನು ತೆರೆದ ಕೂಡಲೇ ಪ್ರತಿಯೊಬ್ಬರೂ ಗಮನಿಸುವ ಮೊದಲ ಅಂಶವೆಂದರೆ ಕಣ್ಣಿಗೆ ಎದ್ದುಕಾಣುವ ಪ್ರಕೃತಿ 
ಸೌಂದರ್ಯ ಮತ್ತು ಅದ್ಭುತಗಳನ್ನು ಮರುಸೃಷ್ಟಿಸಿದಂತೆ ಕಾಣುವ ಚಿತ್ರಗಳು ಹಾಗೂ ವಿವರಣಿಗಳು. 


A 2] 


ಎಸ್‌.ಎನ್‌: ಹೌದು, ಪತ್ರಿಕೆ ಅತ್ಯಾಕರ್ಷಕವಾಗಿ ಕಾಣಬೇಕೆಂಬ ಉದ್ದೇಶದಿಂದಲೇ ನಾವು ಪ್ರಜ್ಞಾಪೂರ್ವಕವಾಗಿ ತೆಗೆದುಕೊಂಡಂತಹ 
ನಿರ್ಧಾರ ಇದು. ಈ ಜಗತ್ತಿಗೆ ಮಕ್ಕಳು ಖುಷಿ ಹಾಗೂ ಪ್ರೀತಿಯನ್ನು ತುಂಬಕೊಂಡು ಬರುತ್ತಾರೆ. ಅವರು ಮಾನಸಿಕವಾಗಿ ಸಿದ್ದರಾಗಿದ್ದರೆ: 
ಅಂದರೆ ಪ್ರಕೃತಿಯ ಬಗ್ಗೆ ಮಾಹಿತಿ, ಜ್ಞಾನ ಹೊಂದಿದ್ದರೆ ಸಹಜವಾಗಿ ಈ ಭೂಮಿಯ ಪಾಲಕರಾಗಲು ಬಯಸುತ್ತಾರೆ. 


ಎಸ್‌.ಟ.ಎಮ್‌: ಹಿದುವ ಸಂಸ್ಕೃತಿ ನಮ್ಮಲ್ಲ ಸಾಕಷ್ಟು ಕ್ಷೀಣಿಸುತ್ತಿದೆ ಎಂಬ ಅಂಶ ಗಮನದಲ್ಪರಿಸಿಕೊಂಡೇ ಈ ಪತ್ರಿಕೆಯನ್ನು 
ಹೊರತಂದಿದ್ದೀರಿ-ಈ ಸಂದರ್ಭದಲ್ಲ ಈ ಪತ್ರಿಕೆ ಹೆಚ್ಚು ಮಕ್ಕಳನ್ನು ತಲುಪುತ್ತದೆ ಎಂದು ಹೇಗೆ ನಿರೀಕ್ಷಿಸುತ್ತೀರಿ? ನೀವು ಶಾಲಾ 
ಗ್ರಂಥಾಲಯಗಳನ್ನು, ಓದುವ ಮಕ್ಕಳ ಗುಂಪುಗಳನ್ನು ತಲುಪುತ್ತಿದ್ದೀರಾ? 


ಎಸ್‌.ಎನ್‌: ಕಣ್ಣಿಗೆ ಆಕರ್ಷಕವಾಗಿ ಕಾಣುವ ಚಿತ್ರಗಳು, ಆಸಕ್ತಿ ಕೆರಳಸುವ ವಿಷಯಗಳು ಇದ್ದಾಗ ಬಂಡಿತವಾಗಿಯೂ ಮಕ್ಕಳು ಬೇಡ 
ಅನ್ನದೇ ಓದಿಯೇ ಕಿದುತ್ತಾರೆ. ಈಗಷ್ಟೇ ಅಕ್ಷರ ಪ್ರಪಂಚಕ್ಕೆ ಕಾಅರಿಸಿ ಓದುವ ಹವ್ಯಾಸ ಆರಂಭಸಿರುವ ಮಕ್ಕಳನ್ನು ಈ ಪತ್ರಿಕೆಯು 
ಪ್ರೋತ್ಸಾಹಿಸುತ್ತದೆ. ವಿವಿಧ ಆಸಕ್ತಿದಾಯಕ ನಿರೂಪಣಿಗಳ ಮೂಲಕ ಅಂದರೆ ಕಥೆ, ಕವನಗಳ ಮೂಲಕ ಮಕ್ಕಳನ್ನು ತಲುಪಲು ನಮಗೆ 
ಸಹಾಯ ಮಾಡುತ್ತದೆ. ಕಲೆ ಹಾಗೂ ಚಿತ್ರಣಗಳು ಆಕರ್ಷಿಸುವುದರಿಂದ ಪ್ರಕೃತಿಗೆ ಸಂಬಂಧಪಟ್ಟ ಚಟುವಟಕೆಗಳಲ್ಲ ಮಕ್ಕಳು ತಮ್ಮ 
ಜಡುವಿನ ವೇಕೆಯಲ್ಲ ತೊಡಗಿಸಿಕೊಳ್ಳಬಹುದು. ಅವರು ತಾವು ನೋಡಿದ್ದನ್ನು ದಾಖಅಸಲು ದಿನಚರಿ ಪುಟಗಳನ್ನು ಕೂಡಾ ಹೊಂದಿದ್ದೇವೆ. 
ಹಾಗಾಗಿ ಇದು ಅವರ ಖಾಸಗಿ ಪ್ರಕೃತಿ ಪುಸ್ತಕವೂ ಆಗಿರುತ್ತದೆ. ಆತುರ ಪಡದೆ ನಿಧಾನಗತಿಯಲ್ಲ ಹದಬಹುದಾಗಿರುವುದರಿಂದ ಇದನ್ನು 
ಅವರಿಗೆ ಯಾರೂ ಕಲಸುವ ಅಗತ್ಯ ಜೀಳುವುದಿಲ್ಲ. ರೆಡ್‌ ಸಾಲಯುಲ್‌ ಪ್ರಿಂಗ್‌ ಕೇವಲ ಪತ್ರಿಕೆಯಲ್ಲ ಸಂಗ್ರಹಯೋಗ್ಯ ಅಮೂಲ್ಯ 
ವಸ್ತುವಾಗಿದೆ. ಪ್ರಸ್ತುತ, ನಾವು ಬಹಳಷ್ಟು ಶಾಲಾ ಗ್ರಂಥಾಲಯಗಳು ಹಾಗೂ ಹಿದುವ ಗುಂಪುಗಳನ್ನು ತಲುಪುತ್ತಿದ್ದೇವೆ. ಅವರಿಂದ ಉತ್ತಮ 
ಪ್ರತಿಕ್ರಿಯೆಗಳೂ ಬರುತ್ತಿವೆ. 


ಎಸ್‌.ಟ.ಎಂ: ನೈಸರ್ಗಿಕ ಪರಿಸರವನ್ನು ಗ್ರಹಿಸುವುದರಲ್ಲ ಮೆಟ್ರೋ ಹಾಗೂ ದೊಡ್ಡ ನಗರಗಳಲ್ಲನ ಮಕ್ಕಳಗೂ. ಸಣ್ಣ ಪಟ್ಟಣಗಳು ಹಾಗೂ 
ಹಳ್ಳಿಯ ಮಕ್ಕಆಗೂ ಏನಾದರೂ ವ್ಯತ್ಯಾಸವಿದೆಯೆಂದು ನೀವು ಭಾವಿಸುತ್ತೀರಾ?. ಈ ಪತ್ರಿಕೆಯು ಕೇವಲ ಪಟ್ಟಣ/ಮಹಾನಗರಗಳಲ್ಲ 
ವಾಸಿಸುವ ಮಕ್ಕಳ ಮೇಲೆ, ಪ್ರಕೃತಿಯೊಂದಿಗಿನ ಒಡನಾಟ ಕಡಿಮೆ ಇರುವ ಮಕ್ಕಳನ್ನು ಮಾತ್ರ ಹೆಚ್ಚು ಕೇಂದ್ರೀಕೃತವಾಗಿಸಿಕೊಂಡು, 
ಸೀಮಿತಗೊಂಡಿದೆಯೇ? 


ಎಸ್‌.ಎನ್‌: ಹೌದು, ಪ್ರಕೃತಿಯನ್ನು ಗ್ರಹಿಸುವ ವಿಷಯದಲ್ಲ ನಗರದ ಮಕ್ಕಳು ಹಾಗೂ ಹಳ್ಳಗಳ ಮಕ್ಕಳಲ್ಲ ಬಹಳಷ್ಟು ವ್ಯತ್ಯಾಸವಿದೆ. 
ನಗರಗಳಲ್ಲ ಪರಿಸರ ಮಾಲಅನ್ಯ, ವಾಹನ ದಟ್ಟಣಿ, ಕಾಂಕ್ರೀಟ್‌ ಕಟ್ಟಡಗಳು ದಿನೇದಿನೇ ಹೆಚ್ಚುತ್ತಿದ್ದು ಹಸಿರು ಕಾಣದಂತಾಗಿದೆ. ಬಹುತೇಕ 
ಶಾಲೆಗಳು ಚಿಕ್ಕದಾಗಿದ್ದು ಹೊರಾಂಗಣ ಪರಿಸರವೇ ಇಲ್ಲದಂತಾಗಿದೆ. 


ಎಲ್ಲಾ ರೀತಿಯ ಪರಿಸರದಲ್ಲ ಬೆಳೆಯುವ ಮಕ್ಕಳಗಾಗಿ ಈ ಪತ್ರಿಕೆಯನ್ನು ರಚಿಸಲಾಗಿದೆ, ಅದು ನಗರ ಅಥವಾ ಹಳ್ಳ ಯಾವುದೂ 
ಆಗಿರಬಹುದು. ಹಳ್ಳಗಳಲ್ಲನ ಮಕ್ಕಳು ಹೆಚ್ಚು ಹಸಿರು ಸ್ಥಳಗಳನ್ನು ಹೊಂದಿದ್ದರೂ ಹವಾಮಾನ ಬದಲಾವಣಿಯಂತಹ ಸಮಸ್ಯೆಗಳ 
ಪ್ರಭಾವವು ಪ್ರಪಂಚದಾದ್ಯಂತ ಪ್ರತಿಯೊಬ್ಬರ ಮೇಲೆ ಸಮಾನ ಪರಿಣಾಮ ಜೀರುತ್ತದೆ. ಉದಾಹರಣೆಗೆ, ಒಂದು ವೇಳೆ ಅಮೆಜಾನ್‌ ಮಳೆ 
ಕಾಡುಗಳನ್ನು ಕತ್ತರಿಸಿ ನಾಶಗ್ಯೆದರೆ. ಅದು ಭೂಮಿಯ ಉಷ್ಣತೆಯನ್ನು ಹೆಚ್ಚಿಸುತ್ತದೆ. ಧ್ರುವಗಳ ಮಂಜುಗಡ್ಡೆಗಳು ಕರಗಿದರೆ ಅನಗತ್ಯ 
ಪ್ರವಾಹಗಳು ಹಾಗೂ ಬರಗಾಲಗಳಗೆ ಕಾರಣವಾಗುತ್ತದೆ. ಅಥವಾ ತಾಳೆಎಣ್ಣಿಯ ಉತ್ಪಾದನೆಯು ಒರಾಂಗುಟನ್ನಳು (ಕೋತಿ ಜಾತಿಗೆ 
ಸೇರಿದ ದೊಡ್ಡ ವಾನರ) ವಾಸಿಸುವ ಕಾಡುಗಳನ್ನು ನಾಶಪಡಿಸುತ್ತಿದೆ ಎಂದು ಮಕ್ಕಳಗೆ ತಿಆದಾಗ ಅವರು ಸದರಿ ಉತ್ಪನ್ನವನ್ನು 
ಬರೀದಿಸದೇ ಇರಲು ಪ್ರಜ್ಞಾಪೂರ್ವಕವಾಗಿ ನಿರ್ಧರಿಸುವ ಅವಕಾಶವಿದೆ. ಹಿರಿಯರಾಗಿ, ನೈಸರ್ಗಿಕ ಜಗತ್ತಲ್ಲ ಏನು ನಡೆಯುತ್ತಿದೆ 
ಎಂಬುದರ ಕುರಿತು ಮಕ್ಕಳಗೆ ತಿಆಸುವುದು ಹಾಗೂ ಉತ್ತಮ ಭವಿಷ್ಯವನ್ನು ಸೃಷ್ಟಿಸಲು ಅವರಿಗೆ ಅಗತ್ಯವಿರುವ ಜ್ಞಾನವನ್ನು ನೀಡುವುದು 
ನಮ್ಮ ಜವಾಬ್ದಾರಿಯಾಗಿದೆ. 


ಎಸ್‌.ಟ.ಎಂ: ಶಾಲೆಗಳಲ್ಲ ಮಕ್ಕಳು ತಮ್ಮ ಪಠ್ಯಕ್ರಮದ ಭಾಗವಾಗಿ ಪ್ರಕೃತಿ ಹಾಗೂ ನೈಸರ್ಗಿಕ ಪ್ರಪಂಚದ ಬಣ್ಣಿ ವಿವಿಧ ವಿಷಯಗಳನ್ನು 
ಕಲಯುತ್ತಿದ್ದಾರೆ. ಸಿಮ್ಮ ಪತ್ರಿಕೆಯು ಇದನ್ನು ಮೀರಿ ಹೇಗೆ ಸಾಗುತ್ತದೆ? ಎಳೆಯರನ್ನು ಓದಿನಲ್ಲ ತೊಡಗಿಸಲು ನೀವು ಯಾವ ಯಾವ 
ವಿಷಯಗಳನ್ನು ಆರಿಸಿಕೊಂಡಿದ್ದೀರಿ? 


ಎಸ್‌.ಎನ್‌: ಶಾಲಾ ಪಠ್ಯಕ್ರಮ ಮೀರಿದ ಅನೇಕ ವಿಷಯಗಳು ಕಠ ಪತ್ರಿಕೆಯಲ್ಲವೆ. ಉದಾಹರಣೆಗೆ, ಪ್ರತಿ ಸಂಚಿಕೆಯಲ್ಲಯೂ ಒಂದು 
ದೇಶದ ಒಂದು ನಿರ್ದಿಷ್ಟ ಯತುವಿನ ಬಣ್ಣೆ ಕಥೆಯ ನಿರೂಪಣೆ ಇರುತ್ತದೆ. ಆ ಯತುವಿನ ಮೂಲಕ ಆ ದೇಶದಲ್ಲ ವಾಸಿಸುವ ಜನರ ಸಂಸ್ಕೃತಿ. 
ಆ ಸಮಯದಲ್ಲನ ಪ್ರಕೃತಿ ಬದಲಾವಣೆಗಳು. ಅವರ ಜೀವನಗಳು ಇತ್ಯಾದಿಗಳನ್ನು ತಿಆದುಕೊಳ್ಳುತ್ತಾರೆ. ವಿಶೇಷವಾಗಿ 'ಪ್ರಕೃತಿಯಲ್ಲ 
ಸಂಗೀತ' ಎ೦ಬ ಒಂದು ವಿಭಾಗವಿದ್ದು ಸುಂದರವಾದ ನಿರೂಪಣಿಯ ಮೂಲಕ ಇದನ್ನು ಪ್ರಸ್ತುತ ಪಡಿಸಲಾಗಿದೆ. ವಾಸ್ತವ ಅಂಕಿಅಂಶಗಳ 
ಜ್ಞಾನವನ್ನು ಮೀರಿ "ರೆಡ್‌ ಸಾಯುಲ್‌ ಸ್ಟಿಂಗ್‌' ಅನೇಕ ವಿಷಯಗಳನ್ನು ಸೃಜನಾತ್ಮಕವಾಗಿ ನೀಡುತ್ತದೆ. 


ಪತ್ರಿಕೆಯ ವಿಷಯದ ಆಯ್ಕೆಯನ್ನು ಅದರ ಅರ್ಥ ಮತ್ತು ಉದ್ದೇಶಕ್ಕನುಗುಣವಾಗಿ ಶ್ರದ್ಧೆಯಿಂದ ಸಂಗ್ರಹಿಸಲಾಗಿದೆ. ಪತ್ರಿಕೆಯ ಮೊದಲ 
ಭಾಗವು ಭೂಮಿಯನ್ನು ಪರಿಶೋಧಿಸುತ್ತದೆ ಹಾಣೂ ಎರಡನೆಯ ವಿಭಾಗವು: 'ನಿಮ್ಮ ಸಹ-ನಿವಾಸಿಗಳನ್ನು ತಿಆದುಕೊಳ್ಳ' ಎಂಬ 
ಶೀರ್ಷಿಕೆಯೊಂದಿಗೆ ಪ್ರಾಣಿಗಳು, ಸಸ್ಯಗಳು ಹಾಗೂ ಅವುಗಳ ವಾಸಸ್ಥಾನಗಳನ್ನು ಪರಿಶೀಅಸುತ್ತದೆ. 


ಮುಂದಿನ ವಿಭಾಗವು 'ಭೂಮಿ ಯೊಂದಿಗೆ ಸಂಪರ್ಕ ಸಾಧಿಸಿ’ ಎಂಬುದಾಗಿದ್ದು ಇದು ಸುತ್ಪಿರ ಜೀವನ ಕೌಶಲಗಳು, ಪಕೃತಿಕಲೆ ಮತ್ತು 
ಪ್ರಕೃತಿಯಲ್ಲ ತಲ್ಲನಗೊಳ್ಳುವ ಅನುಭವಗಳಗೆ ಸಂಬಂಧಿಸಿದ 'ನೀವೇ ಮಾಡಿ ನೋಡಿ' (ಡಿ.ಐ.ವೈ) ಪ್ರಕೃತಿ ಚಟುವಟಕೆಗಳನ್ನು ಪ್ರಸ್ತುತ 
ಪಡಿಸುತ್ತದೆ. ಉದಾಹರಣೆಗೆ, ನಮ್ಮ ಇತ್ತೀಚನ ಸಂಚಿಕೆ 'ರೆಡ್‌ ಸಾಯಿಲ್‌ ಸ್ವಿಂಗ್‌-ಬ್ಲಾಸಮ್ಸ್‌' ಪತ್ರಿಕೆಯಲ್ಲ 'ಹೂವಿನಿಂದ ಚಹಾ 
ತಯಾರಿಸುವುದು", 'ಒಣ ಹೂಗಳು. ಎಲೆಗಳನ್ನು ಒತ್ತಿ ಕಲಾಕೃತಿ ರಚನೆ' ಹಾಗೂ 'ಪಕ್ಷಿ ವೀಕ್ಷಣೆ'ಯಂಥ ವಿಚಾರಗಳ ಬಣ್ಣೆ ವಿವರಣೆಗಳವೆ. 
ಕೊನೆಯದಾಗಿ 'ಪ್ರಕೃತಿಯನ್ನು ಸಂಭ್ರಮಿಸಿ” ವಿಭಾಗದಲ್ಲ 'ಪ್ರಕೃತಿಯಲ್ಲ ಸಂಗೀತ'ವನ್ನು ಆವಿಷ್ಠರಿಸುತ್ತದೆ. ಪ್ರಕೃತಿ ಕಥೆ. ಪ್ರಕೃತಿ ಕವನ 
ಹಾಗೂ ಪ್ರಕೃತಿ ಪದ ಹುಡುಕಾಟವನ್ನು ಹೊಂದಿದೆ. ಅಲ್ಲದೆ, ಪ್ರತಿ ತಿಂಗಳೂ ಪರ್ವ ಅಸಾಧಾರಣ ಪರಿಸರ ಪ್ರೇಮಿಯನ್ನು ಈ ಪತ್ರಿಕೆ 
ಪರಿಚಯುಸುತ್ತಾ ಅವರು ತಮ್ಮ ಜೀವನ ಹಾಗೂ ಕಾರ್ಯಗಳಂದ ಹೇಗೆ ಈ ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿಸಿದ್ದಾರೆ ಎಂಬುದನ್ನು 
ವಿವರಿಸಲಾಗುತ್ತದೆ. ಜೊತೆಗೆ ಪ್ರತಿ ತಿಂಗಳು ಆಚರಿಸಬೇಕಾದ ಪ್ರಮುಖ ಪ್ರಕೃತಿ ದಿನಗಳ ಬಣ್ಣೆ ಕೂಡ ಒಂದು ವಿಭಾಗವಿದೆ. 


ಮಕ್ಕಳ ಹದುವಿಕೆಗೆ ಸರಾಗವಾಗುವಂತೆ ವಿಷಯಗಳನ್ನು ರಚಸಲಾಗಿದ್ದು, ಇದರ ವಿನ್ಯಾಸವು ಮನಮೋಹಕವಾಗಿದೆ. ಮಕ್ಕಳ ಕಲ್ಪನೆಗೆ ರೆಕ್ಕೆ 
ಕಟ್ಟುವಂತೆ ಕಲೆ, ಚಿತ್ರಗಳದ್ದು ಅವರ ಕುತೂಹಲವನ್ನು ಕೆರಆಳಸುವಂತೆ ವಿವರಣಿಯನ್ನು ನೀಡಲಾಗಿದೆ. 


; ಇದರ ವಿಷಯ ಹಾಗೂ ವಸ್ತು ಬಹಳ ಮಾಹಿತಿಪೂರ್ಣವಾಗಿದ್ದು ನನ್ನ ಆ ವರ್ಷದ 
ಮಗುವಿಗೆ ಬಹಳಷ್ಟು ವಿಷಯಗಳ ಬಣ್ಣೆ ಕುತೂಹಲ ಮೂಡಿಸಿದೆ. ನನ್ನ ಇಬ್ಬರು 
ಮಕ್ಕಳೂ ವರ್ಣರಂಜತ ಪುಟಗಳು, ಮತ್ತು ಚಿತ್ರಗಳನ್ನು ತಿರುವು ಹಾಕುವುದನ್ನು 


ಆನಂದಿಸುತ್ತಾರೆ. ಅದನ್ನೇ ಮತ್ತೆ ಮತ್ತೆ ಓದುತ್ತಾರೆ ! 
-ದೀಪಾ ಸ್ಕ್ಯಾಮ್‌ (ತಾ೦ಖ) 9 Q 


( ( 'ರೆಡ್‌ ಸಾಲಂಲ್‌ ಸ್ರಿಂಗ್‌'- ಪರಿಸರದ ಬಗ್ಗೆ ಬಂದಿರುವ ಹೊಸ ಮಕ್ಕಳ ಪತ್ರಿಕೆಯಾಗಿದ್ದು ಇದು ಎಲ್ಲ 


ವಯೋಮಾನದ ಜನರ ಕಲ್ಪನೆಯನ್ನೂ ಸೆರೆಹಿಡಿಯುತ್ತದೆ. ರೇಖಾಚಿತ್ರಗಳು. ವರ್ಣಚಿತ್ರಗಳು ಹಾಗೂ 
ಬೆರಗುಗೊಆಸುವ ಛಾಯಾಚಿತ್ರಗಳೊಂದಿಗೆ ಪ್ರತಿಯೊಂದನ್ನೂ ಸುಂದರವಾಗಿ ವಿವರಿಸಲಾಗಿದೆ. 
-ರಿಚರ್ಡ್‌ ಲೋವ್‌, 'ಲಾಸ್ಟ್‌ ಚೈಲ್ಡ್‌ ಇನ್‌ ದ ವುಡ್ಜ್‌' 'ಅವರ್‌ ವೈಲ್ಡ್‌ ಕಾಅಂಗ್‌' ಮುಂತಾದ ಪುಸ್ತಕಗಳ 


ಲೇಖಕರು 
ಅನುವಾದ: ಕೇಶವಚಂದ್ರ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. A p 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


97 


